7] 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1081 


ಸದಸ್ಯರ ಹೆಸರು 


: ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ನಿಗಧಿಪಡಿಸಿರುವ ಮಾನದಂಡಗಳೇನು; ಹಾಗೂ ಸಣ್ಣ 
ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಸರ್ಕಾರವು 
ಕೈಗೊಂಡಿರುವ ಮಾರ್ಗಗಳೇನು; .. (ಸಂಪೂರ್ಣ 
ವಿಸ್ತೃತ ಮಾಹಿತಿ ಒದಗಿಸುವುದು) 


ಉತ್ತರಿಸುವವರು : ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ 
} ವಲಯ ಉದ್ದಿಮೆಗಳ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 21.09.2021 
ಕ್ರಸಂ ಪ್ನೆ ಉತ್ತರ 
ಅ) ರಾಜ್ಯದಲ್ಲಿ ಯಾವ ರೀತಿಯ ಕೈಗಾರಿಕೆಗಳನ್ನು ಸಣ್ಣ ಭಾರತ ಸರ್ಕಾರದ ಎಂ.ಎಸ್‌.ಎಂ.ಇ ಮಂತ್ರಾಲಯವು ದಿನಾಂಕ 
ಕೈಗಾರಿಕೆಗಳೆಂದು ಪರಿಗಣಿಸಲಾಗುವುದು; ಸಣ್ಣ [01-07-2020 ರಿಂದ ಸಣ್ಣ ಕೈಗಾರಿಕೆಗಳಿಗೆ ಹೊಸ 
ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ,. ಸರ್ಕಾರವು ವ್ಯಾಖ್ಯಾನವನ್ನು ನೀಡಿದ್ದು, ಅದು ಈ ಕೆಳಗಿನಂತಿರುತ್ತದೆ; 


ಯಾವ “ಉತ್ಪಾದನಾ / ಸೇವಾ ಕೈಗಾರಿಕೆಯು ತನ್ನ ಘಟಕದ 
ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ ರೂ.10 ಕೋಟಿಗಿಂತ 
ಕಡಿಮೆ ಹೂಡಿಕೆ ಮಾಡಿದ್ದು ಮತ್ತು ಆ ಘಟಕದ ವಾರ್ಷಿಕ 
ವಹಿವಾಟು ರೂ.50 ಕೋಟಿಗಿಂತ ಕಡಿಮೆ ಇದ್ದಲ್ಲಿ ಅದನ್ನು ಸಣ್ಣ 
ಕೈಗಾರಿಕೆ ಎಂದು ಪರಿಗಣಿಸಲಾಗುತ್ತದೆ. 

ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಅನುಮೋದನೆಯನ್ನು 
ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಜಿಲ್ಲಾ 
ಮಟ್ಟದ ಏಕ ಗವಾಕ್ಷಿ ಸಮಿತಿಯಿಂದ ಪಡೆಯಬೇಕಾಗುತ್ತದೆ. 


ರಾಜ್ಯದಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನು ತೆರೆಯಲು 
ಉದ್ಯಮಶೀಲರು ಕನಿಷ್ಟ ಈ ಕೆಳಗಿನ ಪಕ್ರಿಯೆಯನ್ನು 
ಅನುಸರಿಸಬೇಕಾಗುತ್ತದೆ. 

1. ಮಾಲೀಕತ್ವ ಉದ್ಯಮ ಸ್ಲಾಪಿಸಲು ಬಯಸುವ 


ಉದ್ಯಮಶೀಲರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮಂಡಳಿ! ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ 
ನಿಗಮದ ನಿವೇಶನದಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸುವ 
ಉದ್ದೇಶವನ್ನು. ಹೊಂದಿದಲ್ಲಿ “ಕಾಮನ್‌ ಅಪ್ಲಿಕೇಷನ್‌ 
ಘಾರಂ”ನ್ನು ಭರ್ತಿ ಮಾಡಿ ಅರ್ಜಿಯನ್ನು ಸಂಬಂಧಿಸಿದ 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ 
ಸಲ್ಲಿಸಬೇಕಾಗುತ್ತದೆ. 
2. ಜಿಲ್ಲಾ ಕೈಗಾರಿಕಾ ಕೇಂದ್ರವು ಈ ಪ್ರಸ್ತಾವನೆಯನ್ನು 


ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜರುಗುವ “ಜಿಲ್ಲಾ ಮಟ್ಟದ 
ಏಕ ಗವಾಕ್ಷಿ ಸಮಿತಿ” ಸಭೆಯಲ್ಲಿ ಮಂಡಿಸಿ ಅನುಮೋದನೆ 
ಪಡೆದು ತಾತ್ವಿಕ ಅನುಮೋದನಾ ಪತ್ರವನ್ನು 
ಉದ್ಯಮಶೀಲರಿಗೆ ನೀಡುತ್ತದೆ. . 


ನಂತರ ಉದ್ಯಮಶೀಲರು ಕರ್ನಾಟಕೆ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿ 
ನಿವೇಶನವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಕರ್ನಾಟಕ ರಾಜ್ಯ 
ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ನಿವೇಶನವಾದಲ್ಲಿ 
ಅದಕ್ಕೆ ಸಂಬಂಧಿಸಿದ 'ಸಮಿತಿಯು ನಿವೇಶನವನ್ನು ಹಂಚಿಕೆ 
ಮಾಡುತ್ತದೆ. 

ಉದ್ಯಮಶೀಲರು ನಿವೇಶನದ ಹಂಚಿಕೆ ಆದ ನಂತರ |. 
ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯವಾದ ಹಣಕಾಸಿನ |: 


“ನೆರವಿಗಾಗಿ ಬ್ಯಾಂಕ್‌! ಕೆ.ಎಸ್‌.ಎಫ್‌.ಸಿ ಗೆ ಯೋಜನಾ 


ವರದಿ ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಸಾಲ 
ಮಂಜೂರಾತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. 

ಕೈಗಾರಿಕಾ ಕಟ್ಟಡ ನಿರ್ಮಾಣಕ್ಕಾಗಿ ಕೆ.ಐ.ಎ.ಡಿ.ಬಿ/ 
ಕೆ.ಎಸ್‌.ಎಸ್‌.ಐ.ಡಿ.ಸಿ/ಸ್ಥಳೀಯ ಪ್ರಾಧಿಕಾರದಿಂದ ನಕ್ಷೆ. 
ಅನುಮೋದನೆ ಪಡೆದುಕೊಂಡು ಕಟ್ಟಡ ನಿರ್ಮಾಣ 
ಪ್ರಾರಂಭಿಸಬೇಕಾಗುತ್ತದೆ. | 
ಕೈಗಾರಿಕಾ ಚಟುವಟಿಕೆಯನ್ನು ಆಧರಿಸಿ ಕರ್ನಾಟಕ ರಾಜ್ಯ 
ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ “ಕನ್ನೆಂಟ್‌ 
ಫಾರ್‌ ಎಸ್ಸಾಭಿಷ್‌ ಷ್‌ಮೆಂಟ್‌” ಅನುಮತಿಯನ್ನು 
ಪಡೆಯಬೇಕಾಗುತ್ತದೆ. : ¥ 
ವಿದ್ಯುತ್‌ ಸಂಪರ್ಕಕ್ಕಾಗಿ ಸಂಬಂಧಿಸಿದ ಎಸ್ಕಾಂನಿಂದ 
ಮಂಜೂರಾತಿಯನ್ನು ಪಡೆಯಬೇಕಾಗುತ್ತದೆ. 


, ನೀರಿನ ಸಂಪರ್ಕಕ್ಕಾಗಿ ಸಂಬಂಧಿಸಿದ ಪ್ರಾಧಿಕಾರದಿಂದ 


ಅನುಮತಿಯನ್ನು ಪಡೆಯಬೇಕಾಗುತ್ತದೆ. 
ಚಟುವಟಿಕೆ / ಯಂತ್ರೋಪಕರಣಗಳನ್ನು ಆಧರಿಸಿ 
“ಫ್ಯಾಕ್ಷರೀಸ್‌ ಮತ್ತು ಬಾಯ್ಲರ್‌” ಇಲಾಖೆಯಿಂದ ಅನುಮತಿ 


ಪಡೆಯಬೇಕಾಗುತ್ತದೆ. 


13. 


14, 


15. 


, ಕಾರ್ಮಿಕರ ಸಂಖೆ ೈಯನ್ನು ಆಧರಿಸಿ ಕಾರ್ಮಿಕ 


ಇಲಾಖೆಯಿಂದ ಅನುಮೋದನೆ ಪಡೆದುಕೊಳ್ಳಬೇಕಾಗುತ್ತದೆ. 


. ಕಾರ್ಮಿಕರ ಸಂಖ್ಯೆ 20 ಕ್ಕೂ ಹೆಚ್ಚಾದಲ್ಲಿ ಇ.ಎಸ್‌.ಐ/ 


ಪಿ.ಎಫ್‌/ವೃಕ್ತಿ ತೆರಿಗೆ ನೊಂದಣಿ ಪಡೆಯಬೇಕಾಗುತ್ತದೆ. 


- ಉದ್ದೇಶಿತ ಕೈಗಾರಿಕೆಯ ವಾರ್ಷಿಕ ವಹಿವಾಟು ರೂ.40 


ಲಕ್ಷಕ್ಕಿಂತ ಹೆಚ್ಚಾಗುವುದಿದ್ದಲ್ಲಿ ವಾಣಿಜ್ಯ ತೆರಿಗೆ 


ಇಲಾಖೆಯಿಂದ “ಜಿ.ಎಸ್‌.ಟಿ” ನೊಂದಣಿ 
ಪಡೆಯಬೇಕಾಗುತ್ತದೆ. 
ಆಹಾರ ಸಂಸ್ಕರಣಾ ಕೈಗಾರಿಕಾ ಚಟುವಟಿಕೆಯಾದಲ್ಲಿ 
“ಎಫ್‌.ಎಸ್‌.ಎಸ್‌.ಎಐ” ರಹದಾರಿಯನ್ನು 
ಪಡೆಯಬೇಕಾಗುತ್ತದೆ. 


ಅಪಾಯಕಾರಿ ಕೈಗಾರಿಕಾ ಚಟುವಟಿಕೆಯಾದಲ್ಲಿ “ಫೆ ಫೈರ್‌ 
ಸೇಫ್ಟಿ, ಪ್ರಮಾಣಪತ್ತ”ವನ್ನು ಅಗ್ನಿಶಾಮಕ ಇಲಾಖೆಯಿಂದ 
ಪಡೆದುಕೊಳ್ಳಬೇಕಾಗುತ್ತದೆ. 

ಕಟ್ಟಡ ನಿರ್ಮಾಣ, CASS ಸ್ಥಾಪನೆಯಾದ |. 
ನಂತರ ಕೈಗಾರಿಕಾ ಚಟುವಟಿಕೆಯನ್ನು ಆಧರಿಸಿ ಕರ್ನಾಟಕ 


ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 
“ಕನ್ನೆಂಟ್‌ ಫಾರ್‌ ಆಪರೇಷನ್‌” ಅನುಮತಿಯನ್ನು 


2 ಪಡೆಯಬೇಕಾಗುತ್ತದೆ. 


ಸಣ್ಣ ಕೈಗಾರಿಕೆಗಳನ್ನು ಪೋತ್ಲಾಹಿಸಲು ಸರ್ಕಾರವು ಈ ಕೆಳಗಿನ 
ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುತ್ತದೆ. 


1. ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನಾ 
ಯೋಜನೆಯಡಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 
ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ ರೂ. -25 
ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ 
ಒದಗಿಸಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಅನುಕೂಲ ಒದಗಿಸಲಾಗುವುದು ಹಾಗೂ 
ನ ವೆಚ್ಚದ ಮೇಲೆ ಶೇ. 15 ರಿಂದ ಶೇ.35 ರವರೆಗೆ 

ಗರಿಷ್ಟ ರೂ.375 ಲಕ್ಷದಿಂದ ರೂ.8.75 ಲಕ್ಷದವರೆಗೆ 
ಸಹಾಯಧನ ನೀಡಲಾಗುತ್ತಿದೆ. 


2. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ 
ಮತ್ತು ಸಣ್ಣ 'ಸೈಗಾರಿಕೆಗಳನ್ನು ಸ್ಥಾಪಿಸಲು ರೂ.5.00 
ಕೋಟಿಗಳಿವರೆಗೆ ಸಾಲ ಪಡೆದು ನಿಗದಿತ ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ 
ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇಕಡ 6 ರಂತೆ ಬಡ್ಡಿ 

i ಸಹಾಯಧನ; ನೀಡಲಾಗುವುದು. 


3. ಪರಿಶಿಷ್ಟ". ಜಾತಿಯ ಮತ್ತು ಪರಿಶಿಷ್ಟ ' ಪಂಗಡದ 
ಉದ್ಯಮಶೀಲರಿಗೆ ವಿಶೇಷ ಘಟಕ ಉಪಯೋಜನೆ ಮತ್ತು 
ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ. 75 ರಿಯಾಯಿತಿ 
ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು ಮತ್ತು ಕೈಗಾರಿಕಾ 
ಶೆಡ್‌ಗಳನ್ನು ನೀಡಲಾಗುತ್ತಿದೆ. 4 


4, ಪರಿಶಿಷ್ಟ ' ಜಾತಿಯ ' ಮತ್ತು ಪರಿಶಿಷ್ಟ ಪಂಗಡದ 
ಉದ್ಯಮಶೀಲರಿಗೆ ವಿಶೇಷ ಘಟಕ ಉಪಯೋಜನೆ ಮತ್ತು 
ಗಿರಿಜನ - 'ಉಪಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ 
ವೆಚ್ಚದ ಮೇಲೆ ಶೇ. 60 ರಷ್ಟು ಗರಿಷ್ಟ "ರೂ.5.00 ಲಕ್ಷ 


ಸಹಾಯಧನ ನೀಡಲಾಗುತ್ತಿದೆ. 


೨ ಪರೆಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ 
” ಪೀಳಿಗೆಯ ಉದ್ಯಮಿದಾರರು ಬ್ಯಾಂಕ್‌! ಹಣಕಾಸು 
: ಸಂಸ್ಥೆಗಳಿಂದ ಸಾಲಿ ಪಡೆದು ಸ ಹೊಸ 
ಘಟಕಗಳಿಗೆ: ಗರಿಷ್ಟ ರೂ.5.00 ಕೋಟಿ ಯೋಜನಾ 
ವೆಚ್ಚದಲ್ಲಿ The Debt Equity Ratio 2:1 ಪ್ರಕಾರ 
"3 'ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ 
ಮತ್ತು 1B ಪ್ರವರ್ತಕರ ಬಂಡವಾಳ)ಘಟಕಕ್ಕೆ ಪ್ರವರ್ತಕ 


ಸ 
eeu 


ಬಂಡವಾಳೆ 'ಹೊಡಿಕೆಯ "1/73 ರಲ್ಲಿ . ಶೇ.50 ರಷ್ಟು 
ಬಡ್ಡಿರಹಿತ ಗರಿಷ್ಟ ರೂ.75 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ 
ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


6. ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ, 2020-25 ರಂತೆ 


ಕೆಳಕಾಣಿಸಿದ ಪ್ರೋತ್ಸಾಹ ' ಮತ್ತು ರಿಯಾಯಿತಿ 
ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡಿ 
ಉತ್ತೇಜಿಸಲಾಗುತ್ತಿದೆ. 


ಮುದ್ರಾಂಕ ಶುಲ್ಕ ವಿನಾಯಿತಿ 

ನೋಂದಣಿ ಶುಲ್ಕ ರಿಯಾಯಿತಿ. 

ಬಂಡವಾಳ ಹೂಡಿಕೆ ಸಹಾಯಧನ 

ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 

ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 

ತ್ಯಾಜ್ಯ ಸಂಸ್ಕರಣಾ ಘಟಕಗಳ 'ಸ್ಥಾಪನೆಗೆ ಸಹಾಯಧನ. 
ವಿದ್ಯುತ್‌ ತೆರಿಗೆ ವಿನಾಯಿತಿ 

ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ . ಪತ್ತ 
ಸಹಾಯಧನ 

10. ಮಳೆ ನೀರು ಕೊಯ್ದು / ಸಂರಕ್ಷಣೆ ಸಹಾಯಧನ 

1]. ತಂತ್ರಜ್ಞಾನ ಉನ್ನತೀಕರಣಕ್ಕೆ ಬಡ್ಡಿ ಸಹಾಯಧನ 


PE AANM AWN 


ನೀಡುತ್ತಿರುವ ಸೌಲಭ್ಯಗಳೇನು; ಈ ಕೈಗಾರಿಕೆಗಳಿಂದ 


ಕಳೆದ ಐದು ವರ್ಷಗಳಲ್ಲಿ ಸರ್ಕಾರಕ್ಕೆ ಬಂದಿರುವ 


ಆದಾಯವೆಷ್ಟು? 


L 
ಆ) ರಾಜ್ಯದಲ್ಲಿ ಎಷ್ಟು ಸಣ್ಣ ಕೈಗಾರಿಕೆಗಳು 01-07-2020 ರಿಂದ್‌ ಭಾರತ ಸರ್ಕಾರವು" “ಉದ್ಯಮ 
ಕಾರ್ಯನಿರ್ವಹಿಸುತ್ತಿವೆ; ಈ: ಸಣ್ಣ ಕೈಗಾರಿಕೆಗಳಲ್ಲಿ | ರಿಜಿಸ್ಟೇಷನ್‌”' ಪೋರ್ಟಲ್‌ ಅನ್ನು ಪ್ರಾರಂಭಿಸಿದ್ದು, ಇದರಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ  ನೌಕರರೆಷ್ಟು ಈ [31-08-2021 ರವರೆಗೆ ಒಟ್ಟು 2,56,585 ಘಟಕಗಳು 
ಕೈಗಾರಿಕೆಗಳು ನೌಕರರಿಗೆ ಒದಗಿಸುತ್ತಿರುವ | ಕೈಗಾರಿಕೆಗಳೆಂದು ನೋಂದಣಿಯಾಗಿರುತ್ತವೆ. ಇವುಗಳಲ್ಲಿ 
ಸೌಲಭ್ಯಗಳೇನು; (ಕೈಗಾರಿಕೆಗಳ ವಿಳಾಸದೊಂದಿಗೆ | 29,9134 ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿರುವುದಾಗಿ 
ಮಾಹಿತಿ ಒದಗಿಸುವುದು) ನೋಂದಾಯಿಸಲಾಗಿರುತ್ತದೆ. 
ನೋಂದಾಯಿತ ಘಟಕಗಳ ವಿಳಾಸಸಹಿತ ವಿವರಗಳನ್ನು 
ಸಿ.ಡಿ.ಯಲ್ಲಿ ನೀಡಲಾಗಿದೆ. 
ಇ) 1ಈ ಕೈಗಾರಿಕೆಗಳಿಗೆ ಮತ್ತು ನೌಕರರಿಗೆ ಸರ್ಕಾರದಿಂದ | ಪಾದ ಕೈಗಾರಿಕೆಗಳ ಕಾರ್ಮಿಕರಿಗೆ ನೀಡುತ್ತಿರುವ ಸೌಲಭ್ಯ: 


ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಾದಿ ಸಂಘ 
ಸಂಸ್ಥೆಗಳು ಉತ್ಪಾದಿಸುತ್ತಿರುವ ಖಾದಿ ಉತ್ಪನ್ನಗಳಿಗೆ ಹೆಚ್ಚಿನ| 
ಮಾರುಕಟ್ಟೆ ಒದಗಿಸುವ ದೃಷ್ಟಿಯಿಂದ ಹಾಗೂ ಕಸುಬುದಾರರಿಗೆ 
ನಿರಂತರ ಉದ್ಯೋಗಾವಕಾಶ ನೀಡುವ ದೃಷ್ಟಿಯಿಂದ ಖಾದಿ 
ಸಂಘ/ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ನೂಲುಗಾರರು, ನೇಕಾರರು 
ಹಾಗೂ ಖಾದಿ: ಕಾರ್ಯಕರ್ತರಿಗೆ ಪ್ರೋತ್ಲಾಹ ಮಜೂರಿಯನ್ನು 
ನೀಡಲಾಗುತ್ತಿದೆ. | 


[3 


- 


ತೆಂಗಿನ ನಾರಿನ ಕಾರ್ಮಿಕರಿಗೆ ನೀಡುತ್ತಿರುವ ಸೌಲಭ್ಯ 
ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ 


"| ಸೆಯಮಿತ, ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ತೆಂಗಿನ 


ಸಹಕಾರ ಮಹಾಮಂಡಳಿ ನಿಯಮಿತ, ಬೆಂಗಳೂರು ಸಂಸ್ಥೆಗಳ 
ತೆಂಗಿನ ನಾರಿನ ಉತ್ಪನ್ನಗಳನ್ನು ತಯಾರಿಕೆ ಮಾಡಲಾಗುತ್ತಿದ್ದು, 
ಸದರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲಸಗಾರರಿಗೆ 
ನಿಗಮವು ಪಾವತಿಸುವ ತುಂಡು ಭತ್ಯೆಯೊಂದಿಗೆ ಸರ್ಕಾರವು 
ಅನುರೂಪ ವೇತನ ಪ್ರೋತ್ಸಾಹ ಮಜೂರಿಯನ್ನು 
ಪಾವತಿಸಲಾಗುತ್ತಿದೆ. PR 


ಹೊಸ/ ವಿಸ್ತರಣೆ / ಆಧುನೀಕರಣ/ ವೈರುದ್ದೀಕರಣ 
ಕಾರ್ಯಕ್ರಮದಡಿಯಲ್ಲಿ . ಸ್ಥಾಪನೆಗೊಂಡ ಸೂಕ್ಷ್ಯ ಸಣ್ಣ ಮತ್ತು 
ಮಧ್ಯಮ ಕೈಗಾರಿಕೆಗಳಿಗೆ ಹೊಸ ಕೈಗಾರಿಕಾ ನೀತಿ 2020-25 
ರನ್ನಯ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು 
ನೀಡಲಾಗುತ್ತಿದ್ದು ಅವುಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


' ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯು ಸದರಿ ಕೈಗಾರಿಕೆಗಳಿಂದ 


ಯಾವುದೇ ಆದಾಯ ಸಂಗ್ರಹಿಸಿರುವುದಿಲ್ಲ. 


ಸಿಐ 165 ಎಸ್‌ಎಸ್‌ಐ 2021 


[ಎನ್‌ ಗ ೦.ಟಿ.ಬಿ 42 | 


ಪೌರಾಡಳಿತ, ಸಣ್ಣ ಗಾರಿಕೆ ಹಾಗೂ. 
ಸಾರ್ವಜನಿಕ ವಲಯ ಭುದ್ಧಮಗಳೆ ಸಚಿವರು. 


 ಅನುಬಂಧ- 1: ಹೊಸ/ ವಿಸ್ತರಣೆ! ಆಧುನೀಕರಣ/ ವೈರುದ್ಧಿಕರೇಣಂ ಕಾರ್ಯಕ್ರಮದಡಿಯಲ್ಲಿ ಸ್ಥಾಪನೆಗೊಂಡ ಸೂಕ್ಷ ಟಿ ಸಣ್ಣ ಮತ್ತು 
ಮಧ್ಯಮ ಕೈಗಾರಿಕೆಗಳಿಗೆ ಹೊಸ ಕೈಗಾರಿಕಾ ನೀತಿ 2020-25 ರನ್ತಯ ನೀಡಲಾಗುವ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು: 


. [ಆರ್ಥಿಕ ಉತ್ತೇಜನಗಳು 


ಕೋಷ್ಠಕ 9.11 


ಕ 


ವಲಯ 1: ವಿಎಫ್‌ಎಯ 35% (ಗರಿಷ್ತ ರೂ. 30ಲಕ್ಷ) 
ವಲಯ 2: ವಿಐಫ್‌ಎಯ 30% (ಗರಿಷ್ಟ ರೂ.25ಲಕ್ಷ) | 
ವಲಯ 3; ವಿಎಫ್‌ಎನ 10% (ಗರಿಷ್ಟ ರೂ.10ಲಕ್ಷ) | 


' ವಲಯ ॥: ವಿಎಘಎಯ 30% (ಗರಿಷ್ಟ ರೂ.25ಲಕ್ಷ) 
ವಲಯ 2: ವಿಎಫ್‌ಎಯ 25% (ಗರಿಷ್ಟ ರೂ.20ಲಕ್ಷ) 
ವಲಯ 3: ಇಲ್ಲ 

ಸಣ್ಣ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು 
.ವಲಯ ೬: ವಿಎಘ್‌ಎಯ 25% (ಗರಿಷ್ಟ ರೂ.100ಲಕ್ಷ) 


ವಲಯ 2: ವಿಎಫಘ್‌ಎಯ 20% (ಗರಿಷ್ಟ ರೂ.90ಲಕ್ಷ) 
ವಲಯ 3: ಇಲ್ಲ 


ವಲಯ 1: 'ವಿಎಫಘ್‌ಎಯ 30% (ಗರಿಷ್ಠ, ರೂ. 105) 
ವಲಯ 2 ವಿಎಫ್‌ಎಯ 25% (ಗರಿಷ್ಟ ರೂ.95ಲಕ್ಷ) 
ವಲಯ 3: ವಿಎಫ್‌ಎನ 10% (ಗರಿಷ್ಠ ರೂ.25ಲಕ್ಷ) 


ವಿಎಫ್‌ಎ -ಸ್ಥಿರಾಸ್ತಿಯ ಮೌಲ್ಯ ವಲಯ | ಮತ್ತು 2 ರಲ್ಲಿ ವಿಎಘ್‌ಎಯ 5% ಹೆಚ್ಚುವರಿ ಸಬ್ದಿಡಿ ಗರಿಪ್ಪ 


ರೂ.5 ಲಕ್ಷ K _| 
"ಸೂಚನೆ: | 


ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 'ಪ್ರತೀ" ಆರ್ಥಿಕ ವರ್ಷದಲ್ಲಿ ವಹಿವಾಟಿನ ಶೇ.10 ರಷ್ಟು ಹೂಡಿಕೆ ಉತ್ತೇಜನ ಸಬ್ಬಿಡಿಯನ್ನು 
ಪಡೆಯಬಹುದು ಮತ್ತು ಈ ಸಹಾಯಧನವನ್ನು . ವಾಣಿಜ್ಯ ಉತ್ಪಾದನೆ ಆರಂಭಿಸಿದ" ದಿನಾಂಕದಿಂದ ಗರಿಷ್ಠ 5 ಆರ್ಥಿಕ ವರ್ವೆಗಳೆವರೆಗೆ 
ವಿಸ್ತರಿಸಬಹುದು. ಇಂತಹ ಸಂಚಿತ ಹೂಡಿಕೆ ಉತ್ತೇಜನಾ ಸಬ್ಬಿಡಿಯು ಮೇಲ್ವಾಣಿಸಿದ ಗರಿಷ್ಟ ಮಿತಿಗೆ "ಒಳಪಟ್ಟಿರುತ್ತದೆ. ಈ ಹೊಡಿಕೆ 
ಉತ್ತೇಜನಾ ಸಬ್ಬಿಡಿಯ ಮಿತಿಯು ಅವಧಿ ಮುಗಿಯುವವರೆಗೆ (5ಆರ್ಥಿಕ ವರ್ಷಗಳವರೆಗೆ ಅಥವಾ ಮಿತಿ ಮುಗಿಯುವವರೆಗೆ ಯಾವುದು 
ಮೊದಲೋ ಅಲ್ಲಿವರೆಗೆ ಅನ್ವಯವಾಗುತ್ತದೆ ಮತ್ತು ಇದನ್ನು ಮುಂದೂಡುವಂತಿಲ್ಲ. ' 


ಮಧ್ಯಮ ಕೈಗಾರಿಕೆಗಳು 


ವಾಯ ri 


ನಾಯ 


ಸೂಚನೆ: 


ಮಧ್ಯಮ ಕೈಗಾರಿಕೆಗಳು ಹೂಡಿಕೆ ಉತ್ತೇಜನ , ಸಬ್ಬಿಡಿಯನ್ನು ಪ್ರ ಪೀ ಆರ್ಥಿಕ ವರ್ಷದಲ್ಲಿ ವಹಿವಾಟಿನ, ಶೇಕಡಾವಾರು ಪಡೆಯಬಹುದಾಗಿದ್ದು | 
ಮೇಲ್ಕಾಣಿಸಿದಂತೆ ವಾಣಿಜ್ಯ ಉತ್ಪಾದನೆ ಆರಂಭಿಸಿದ ಗರಿಷ್ಟ ಅವಧಿಗೆ ಅನ್ಸಯವಾಗುವುದು. ಇಂತಹ ಸಂಚಿತ ಹೊಡಿಕೆ ಉತ್ತೇಜನಾ 
ಸಬ್ದಿಡಿಯು ವಿಎಫ್‌ಎ ಮಿತಿ ಅಥವಾ ಅವಧಿ ಮುಗಿಯುವವರೆಗೆ ಯಾವುದು ಮೊದಲೋ ಅಲ್ಲಿವರೆಗೆ 'ಅದ್ಣಯವಾಗುತ್ತದೆ ಮತ್ತು ಇದನ್ನು 
ಮುಂದೂಡುವಂತಿಲ್ಲ. 

ಕಡಿಮೆ ಉದ್ಯೋಗಾವಕಾಶ ಒದಗಿಸಲು ಬಯಸುವ "ಮಧ್ಯಮ ಕೈಗಾರಿಕೆಗಳು/ಹೂಡಿಕೆಗೆ ತಕ್ಕಂತೆ. ನಿಗದಿಪಡಿಸಿದ ಉದ್ಯೋಗಾವಕಾಶ 
ನೀಡಲು ಸಾ ಸಾಧ್ಯವಾಗದ ಕೈಗಾರಿಕೆಗಳಿಗೆ ಒಟ್ಟು ಒದಗಿಸಿದ ಉದ್ಯೋಗಾವಕಾಶಕ್ಕೆ ಅನುಗುಣವಾಗಿ ವಹಿವಾಟು ಶೇಕಡಾವಾರು ಪ್ರಮಾಣ ಕಡಿಮೆ, 
ಆಗುವುದು. ಹೀಗಿದ್ದರೂ ಗರಿಷ್ಟ ಅವಧಿ ಮತ್ತು ವಿಎಫ್‌ಎ ಮೇಲ್ಕಂಡಂತೆ ಇರಲಿದೆ. 


ರ 


ಮ್‌ ಶುಲ್ಕ ವಿನಾಯಿತಿ ಮತ್ತು ನೋಂದಣಿ ನ) ೌಡಾಯತಿ: 
ಸ್ವಾಂ: ಿ ಮ್ತು 


| ರಾಜ್ಯ ಹಣಕಾಸು ನಿಗಮ, ರಾಷ್ಟ್ರಮಟ್ಟದ ಹಣಕಾಸು ಸಂಸ್ಥೆಗಳು.ವಾಣಿಜ್ಯ ಬ್ಯಾಂಕ್‌ಗಳು" ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್‌ಗಳು, ಸಹಕಾರಿ 


ಬ್ಯಾಂಕ್‌ಗಳು. ಖಾದಿ ಮತ್ತು ಗ್ರಾ ಮೀಣ ಕೈಗಾರಿಕೆ ಮಂಡಳಿ. ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಆಯೋಗ(ಕಮಿಷನ್‌), ಕರ್ನಾಟಕ ರಾಃ 
ಮೀಣ ಕೈಗಾಃ ಮೀಣ ಕೈಗಾ ಜ್ಯ 


| ಪ.ಜಾತಿ/ಪ.ವೆರ್ಗ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಅಲ್ಲಸಂಖ್ಯಾತ ಅಭಿವ ೃದ್ಧಿ ನಿಗಮ ಮತ್ತಿತರ ಸಂಸ್ಥೆಗಳಿಂದ ಸಾ ಸಾಲ ಪಡೆಯಲಿಕ್ಕಾಗಿ 
| ಸಾಲ "ಒಪ್ಪಂದ, ಸಾಲ ಕರಾರು ಪತ್ರ, ಅಡಮಾನ, ಅಡಮಾನ ದಸ್ತಾವೇಜುಗಳಿಗಾಗಿ ಸರ್ಕಾರ ಕಾಲಾನುಕ್ರಮವಾಗಿ ಹೊರಡಿಸುವ 


ಅಧಿಸೂಚನೆಗಳಿಗೆ ಅನುಗುಣವಾಗಿ ನೀಡಬೇಕಾದ ಸ್ಟಾಂಪ್‌ ಶುಲ್ಕದಿಂದ ಆರಂಭದ -5 ವರ್ಷಗಳ ಕಾಲ ಮಾತ್ರ ವಿನಾಯಿತಿ 
ನೀಡಲಾಗುವುದು. . - ” 


ಕೈಗಾರಿಕೋದ್ಯಮಿಗಳು. ಕೈಗಾರಿಕಾ ನಿವೇಶನ, .ಷೆಡ್‌ಗಳು, ಕೈಗಾರಿಕಾ ಟೆನ್‌ಮೆಂಟ್ಸ್‌ ಮತ್ತು ಬಹುಮಹಡಿ ಸಂಕೀರ್ಣದ ಕಾರ್ಬಾನೆಗಳನ್ನು 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಕಿಯಾನಿಕ್ಟ್‌, ಕೈಗಾರಿಕಾ ಸಹಕಾರ 


ಸಂಘಗಳು, ಅನುಮೋದಿತ ಖಾಸಗಿ ಕೈಗಾರಿಕಾ ವಸಾಹಸುಗಳು/ಪಾರ್ಕ್‌ಗಳು, ಆಹಾರ ಪಾರ್ಕ್‌ಗಳು, ಕರ್ನಾಟಕ/ಧಾರತೆ ಸರ್ಕಾರದಿಂದ 
ರಚಿಸಲಾದ ವಿಶೇಷ ಉದ್ದೇಶ ವಾಹನ(ಎಸ್‌/ಪಿ.ಎ)ಗಳಿಂದ ಹಂಚಿಕೆ ಪಡೆಯುವಲ್ಲಿ -ಕೈಗಾರಿಕಾ ಉದ್ದಿಮೆಗಳು ಮಾಡಿಕೊಂಡ ಭೋಗ್ಯ ಪತ್ರ 
(ಲೀಸ್‌ ಡೀಡ್‌). ಭೋಗ್ಯ. ಮತ್ತು ಕ್ರಯ ಪತ್ರ, ಉಪ-ಭೋಗ್ಯ(ಸಬ್‌ ಲೀಸ್‌) ಹಾಗೂ ಪರಿಪೂರ್ಣ ಕ್ರಯ ಪ; ತೆಗಳಿಗೂ ಈ ಸೆಳಗಿನಂತೆ 
ವಿನಾಯಿಪಿ ನೀಡಬೇಕು. 


ವಲಯ 1 : 100% 
ವಲಯ 2 : 100%' 


ವಲಯ 1 : 100% 
ವಲಯ 2 : 100% 


ಸ್ಟಾಂಪ್‌ ಶುಲ್ಕ ವಿನಾಯಿತಿ ಮತ್ತು ನೋಂದಣಿ ಶುಲ್ಕ ರಿಯಾಯಿತಿಗಳು ಕೆಎಲ್‌ಆರ್‌ ಕಾಯ್ದೆ 1961ರ ಸೆಕ್ಷನ್‌ 109ರ ಅಡಿಯಲ್ಲಿ 
ಖರೀದಿಸಿದ ಭೂಮಿ: ಹಾಗೂ ಎಸ್‌ಎಲ್‌ಡಬ್ಬ್ಯುಸಿಸಿ/ಡಿಎಲ್‌ಡಬ್ಬ್ಯುಸಿಸಿ ಅನುಮೋದಿತ. ಯೋಜನೆಗಳ ಕೈಗಾರಿಕಾ ಭೂಪರಿವರ್ತಿತ 
ಭೂಮಿಯ ನೇರ ಖರೀದಿಗೂ ಅನ್ಣಯವಾಗುವುದು. ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರವಾಗಿ ಕೆಐಎಡಿಬಿ ಭೂ ಮಾಲೀಕರಿಗೆ 
ನೀಡುವ ಭೂಮಿಗೂ ಈ ರಿಯಾಯಿತಿ/ವಿನಾಯಿತಿ ನೀಡಲಾಗುವುದು. 
ಭೂಮಿಕೈಗಾರಿಕಾ ನಿವೇಶನ, ಷೆಡ್‌ಗಳು, ಕೈಗಾರಿಕಾ ಟೆನ್‌ಮೆಂಟ್ಸ್‌ಗಳಿಗಧೋಗ್ಯದ ಅವಧಿ ಮುಗಿದ ಬಳಿಕ ಅಂತಿಮ ಕ್ರಯ ಪತ್ರ 
(ಸೇಲ್‌ ಡೀಡ್‌)ದ ನೋಂದಣಿಗೂ ಕೈಗಾರಿಕಾ ನೀತಿಯಲ್ಲಿ ನಮೂದಿಸಿರುವಂತೆ ಭೋಗ್ಯ ಮತ್ತು ಕ್ರಯಪತ್ರ (ಲೀಸ್‌ ಕಮ್‌ ಸೇಲ್‌ 
ಡೀಡ್‌) ಮಾಡುವ ವೇಳೆ ಚಾಲ್ತಿಯಲ್ಲಿದ್ದ ಪ್ರಕಾರ ಸ್ಟಾಂಪ್‌ ಶುಲ್ಕ ವಿನಾಯ್ತಿ ಮತ್ತು. ನೋಂದಣಿ ಶುಲ್ಕಗಳಲ್ಲಿ ರಿಯಾಯ್ತಿ 
ಲಭ್ಯವಾಗುವುದು. 

ವೆಲಯ'T 100% 

ವಲಯ 2 : 00% 

ವಲಯ 3 : ಇಲ್ಲ 


| ವಲಯ 3 : ಇಲ್ಲ 


: 10% 8 ವರ್ಷದವರೆಗೆ 
: 100% 7 ವರ್ಷದವರೆಗೆ 
: 100% 4 ವರ್ಷದವರೆಗೆ 


: 100% 7 ವರ್ಷದವರೆಗೆ 
: 100% 6 ವರ್ಷದವರೆಗೆ 


ವಲಯ 1 
ಪಲಯ 2 


ವಲಯ 1 ಮತ್ತು 2ಕ್ಕೆ ಮಾತ್ರ: ಬಳಸಿದ ಪ್ರತಿ ವಿದ್ಯುತ್‌ ಯುನಿಟ್‌ " ಒಂದಕ್ಕೆ ಪಾವತಿಸಿದ , ವಿದ್ಯುಶ್‌ ಶುಲ್ಪ ಲೃಕ್ಕಿ ರೂ.॥-ರಂತೆ 3 ವರ್ಷಗಳ 
ಅವಧಿವರೆಗೆ ವಿದ್ಯುತ್‌ಚ್ಛಕ್ತಿ ಸಬ್ಲಿಡಿ. 


~ 


ಕುಶಲಕರ್ಮಿಗಳೆಗೆ ಶೇ. 4% ಬಡ್ಡಿದರದಲ್ಲಿ ಅವಧಿ ಸಾಲ(ಟರ್ಮ್‌ ಲೋನ್‌) ಮತ್ತು ದುಡಿಮೆ ಬಂಡವಾಳ ಸಾಲ. 

'ಬಶಲಕರ್ಮಿಗಳ ಕೆರಕುಶಲ ವಸ್ತುಗಳ ವಹಿವಾಟಿನ ಮೇಲೆ ಶೇ. 10%ರಷ್ಟು ಮಾರುಕಟ್ಟಿ ಅಭಿವೃದ್ಧಿ ನೆರವು (ಎಂಡಿಎ) 

ಕರಕುಶಲ ಸಂಘಟನೆಗಳಿಗೆ, ಕರಕುಶಲ ಕಾಂಫ್ಲೆಕ್ಸ್‌ಗಳಿಗೆಸಮೂಹ ಮೊದಲಾದವುಗಳಿಗೆ ಯಂತ್ರೋಪಕರಣಗಳು: ಬಿಡಿ ಭಾಗಗಳಿಗೆ 75% 
ಅನುದಾನ 


ಹೀಷ್ಠಕೆ 9.1.2 


: ಎಂಎಸ್‌ಎಂಇಗಳಿಗೆ ತಂತ್ರಜ್ಞಾನ ಅಳವಡಳಿ ಮತ್ತು. 
ನಾ ನಡಾ 
ಸಾಮಾನ್ಯ ಪ್ರವರ್ಗ » ರೀ ಪ್ರವರ್ಗ ( ಶಿಷ್ಟ ಜಾ (ಪರಿಶಿಷ್ಟ ಪಂ eS _ 
_ _ : ಅಲ್ಪಸಂಖ್ಯಾತರು, ಎಕಲಾಂಗರು ಹಾಗೂ.ಮಾಜಿ ಸೈನಿಕ ಉದ್ಯಮಿಗಳು) 
M388 ವರ್ಷಡವರಗ SBT 73x ವರ್ಷದವಗ್‌ 
. “| ವಲಯ 2 : 5% 5 ವರ್ಷದವರೆಗೆ * ವಲಯ 2 : 5% 5 ವರ್ಷದವರೆಗೆ * 
- | ವಲಯ 3 : 5% 5 ವರ್ಷದವರೆಗೆ * ವಲಯ 3 : 5% 5 ವರ್ಷದವರೆಗೆ * 
ತ ತಾನ £3 ಲಯ ೫ ರ್ಷ 
ಮೇಲ್ದರ್ಜಿಗೇರಿಸುವ |, ಭ್ರಾರತ ಸರ್ಕಾರದ ಸಿಎಲ್‌ಸಿಎಸ್‌ಎಸ್‌(ಕ್ರಿಡಿಟ್‌ ಲಿಂಜ್ಞೆ ಕ್ಯಾಪಿಟಲ್‌ | * ಭಾರತ ಸರ್ಕಾರದ ಸಿಎಲ್‌ಸಿಎಸ್‌ಎಸ್‌(ಕೆಡಿಟ್‌ ಲಿಂಕ್ಲ್‌ ಕ್ಯಾಪಿಟಲ್‌ 
ಸಾಲದ ಮೇಲೆ ಬಡ್ಡಿ ಸಬ್ದಿಡಿ ಸ್ಫೀಂ-ಸಾಲ ಸಂಯೋಜಿತ ಬಂಡವಾಳ ಸಹಾಯಧನ | ಸಬ್ದಿಡಿ ಸ್ಫೀಂ-ಸಾಲ ಸೆಂಯೋಜಿತ ಬಂಡವಾಳ ಸಹಾಯಧನ 
ಸಹಾಯಧನ ಯೋಜನೆ) ಅಡಿಯಲ್ಲಿ ಒಳಗೊಂಡಿರದ ಕೆಎಸ್‌ಎಫ್‌ಸಿ ಮತ್ತು | ಯೋಜನೆ) ಅಡಿಯಲ್ಲಿ ಒಳೆಗೊಂಡಿರದ ಕೆಎಸ್‌ಏಫ್‌ಸಿ ಮತ್ತು 
” ಅನುಸೂಚಿತ (ಷೆಡ್ಕೂಲ್ಸ್‌) ವಾಣಿಜ್ಯ ಬ್ಯಾಂಕ್‌ಗಳಿಂದ ಪಡೆದ | ಅನುಸೂಚಿತ (ಷೆಡ್ಕೂಲ್ಡ್‌) ವಾಣಿಜ್ಯ ಬ್ಯಾಂಕ್‌ಗಳಿಂದ ಪಜೆದ 
ಸಾಲಗಳಿಗೆ ಸಾಲಗಳಿಗೆ 
ಎಲ್ಲಾ ಯಗಳ; ಎಲ್ಲಾ ವಲಯಗಳ 
_ > ವೆಚ್ಚದ 25% (ಗರಿಷ್ಟ ರೂ.50,000/-) ಅ 8ರಲ್ಲಿ | ವೆಚ್ಚದ 50% (ಗರಿಷ್ಠ ರೂ.1 ಲಕ )ಅನುಬಂಧ 8ರಲ್ಲಿ 
ತಂತ್ರಜ್ಞಾನ ಅಳವಡಿಕೆಗೆ |" ಲ (ಗರಿಷು /-) ಅನುಬಂಧ 8ರಲ್ಲಿ | ವೆಚ್ಚ (ಗರಿಷ್ಟ ಕ್ಷ )ಅನುಬಂಧ 8ರಲ್ಲಿ 
, § .] ಉಲ್ಲೇಖಿಸಲಾದ ಭಾರತ ಸರ್ಕಾರದ ಮಾನ್ಯತೆ ಪಡೆದ | ಉಲ್ಲೇಖಿಸಲಾದ ಭಾರತ ಸರ್ಕಾರದ ಮಾನ್ಯತೆ ಪಡೆದ 
ಪ್ರಯೋಗಾಲಯಗಳಿಂದ ತಂತ್ರಜ್ಞಾನ ಅಳವಡಿಸಿದ್ದಕ್ಕಾಗಿ ಪ್ರಯೋಗಾಲಯಗಳಿಂದ ತಂತ್ರಜ್ಞಾನ ಅಳವಡಿಸಿದ್ದಕ್ಕಾಗಿ . 
ತಂತ್ರಜ್ಞಾನ ವ್ಯವಹಾರ ..| ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗಳಿಗೆ 


ವಿಕಸನ ಕೇಂದ್ರ. 
(ಟಬಿಎಸ) 


,| ವಿಕಸನ ಕೇಂದ್ರ (ಇನ್‌ಕ್ಕುಬೇಷನ್‌ ಕೇಂದ್ರುದ ವೆಚ್ಚದ 25% (ಗರಿಷ್ಠ 


ರೂ.50.00 ಲಕ್ಷ) (ವಲಯ ! ರಲ್ಲಿ ಕನಿಷ್ಪ ! ಟಿಬಿಐಸಿ ) 


ವಿಕಸನ ಕೇಂದ್ರ (ಇನ್‌ಕ್ಕುಬೇಷನ್‌ ಕೇಂದ್ರದ ವೆಚ್ಚದ 25% 
(ಗರಿಷ್ಕರೂ.60.00 ಲಕ್ಷ) (ವಲಯ । ರಲ್ಲಿ ಕನಿಷ್ಪ 1 ಟಿಬಿಐಸಿ ) 


|] ಎಲ್ಲಾ ವಲಯಗಳಿಗೆ 
ಐಎಸ್‌ಒ ಸರಣಿ ಪ್ರಮಾಣೀಕರಣ ವೆಚ್ಚದ 75% 


(ಗರಿಷ್ಟ ರೂ.75.000) 
ಬಿಐಎಸ್‌ ಪ್ರಮಾಣೀಕರಣ: ಬಿಐಎಸ್‌(ಬ್ಯೂರೋ ಆಫ್‌ 


"| ಇಂಡಿಯನ್‌ ಸ್ಪಾಂಡರ್ಡ್‌)ಿಗೆ ಪಾವತಿ ಮಾಡಬೇಕಾದ ಶುಲ್ಕದ 50% 


(ಗರಿಷ್ಟ ರೂ.20.000/-) & 25% ವೆಚ್ಚ (ಗರಿಷ್ಟ ರೂ.50,000/- 


1 ಬಿಐಎಸ್‌ ಅನುಮೋದಿಸಿದಂತೆ ಪರೀಕ್ಷಾ ಉಪಕರಣ ಖರೀದಿಗೆ 


ಐಎಸ್‌ಒ ಸರಣಿ ಪ್ರಮಾಣೀಕರಣ ವೆಚ್ಚದ 75% 
(ಗರಿಷ್ಟ ರೂ.1,00,000) 

ಬಿಐಎಸ್‌ ಪ್ರಮಾಣೀಕರಣ: ಬಿಐಎಸ್‌(ಬ್ಯೂರೋ ಆಫ್‌ ಇಂಡಿಯನ್‌ 
ಸ್ಥಾಂಡರ್ಡ್‌)ಗೆ ಪಾವತಿ ಮಾಡಬೇಕಾದ ಶುಲ್ಕದ 50% (ಗರಿಷ್ಟ 
ರೂ.25,000/-) & 25% ವೆಚ್ಚ (ಗರಿಷ್ಟ ರೂ.1,00.0000/-- 
ಬಿಐಎಸ್‌ ಅನುಮೋದಿಸಿದಂತೆ ಪರೀಕ್ಷಾ ಉಪಕರಣ ಖರೀದಿಗೆ 


ಮಹಳಾ ಮಾಕತ್ನದ ವಾಣಿಜ್ಯ ಇಾದ್ಯಮ(ಡಬ್ಬ್ಯುದನ) ವನ್ಸ್‌ ಪ್ರಮಾಣಿಣರಣವತ್ಹಾ 


3 ವರ್ಷಗಳ ಅವಧಿವರೆಗೆ ಗರಿಷ್ಠ ರೂ.75,000/- 


ಪ್ರಮಾಣಪತ್ರ ಶುಲ್ಕದ 100% ಮೊದಲ ವರ್ಷಕ್ಕೆ -ಗರಿಷ್ಟ ರೂ.30.000/- 
ಪ್ರಮಾಣಪತ್ರ ಶುಲ್ಕದ 90% ಎರಡನೇ ವರ್ಷಕ್ಕೆ-ಗರಿಷ್ಟ ರೂ.27.000/- 
ಪ್ರಮಾಣಪತ್ರ ಶುಲ್ಕದ 80% ಮೂರನೇ ವರ್ಷಕ್ಕೆ ಗರಿಷ್ಟ ರೂ 18.000/- 


ಎಲ್ಲಾ ವೆಲಿಯಗಳ: 
ಉಪಕರಣದ ಬೆಲೆಯ 75% (ಗರಿಷ್ಟ ರೂ.2.50 ಲಕ್ಷ ) 


ಎಲ್ಲಾ ವಲಯಗಳ: 
ಉಪಕರಣದ ಬೆಲೆಯ 75% (ಗರಿಷ್ಟ ರೂ.8.50 ಲಕ್ಷ ) 


| ಉಪಕರಣದ ಬೆಲೆಯ 50% (ಗರಿಷ್ಟ ರೂ.2 ಲಕ್ಷ್ಮ ) 


ದು MEU ನನ್ಗ ವನಹಾಣಾಸೆ 
ತ್ಯಾ ನೀರು ಸಂಸ್ಕ ಉಪಕರಣದ ಬೆಲೆಯ 50% (ಗರಿಷ್ಟ ರೂ.7.50 ಲಕ್ಷ) 


ಎಲ್ಲಾ ವಲಯಗಳ: 


75% ಗರಿಷ್ಟ ರೂ.!ಲಕ್ಷ ಪ್ರತೀ ನೀರಿನ ಆಡಿಟ್‌ಗೆ 
(ಒಂದು ಬಾರಿಗೆ) 


!ಪರಿಶೋಧನೆ(ಆಡಿಟ್‌)ಗ ತಗುಲಿದ 
ವೆಚ್ಚ ಮರುಪಾವತಿ 


75% ಗರಿಷ್ಟ ರೂ.ಲಕ್ಷ ಪ್ರತೀ ನೀರಿನ ಆಡಿಟ್‌ಗೆ 
(ಒಂದು ಬಾರಿಗೆ) 


ಇರಷ್ಟಾನ್‌ ತ್ಯಾಜ್ಯ ಮತ ಷಾ 
ತ್ಯಾಜ್ಯ ಗಳೆ ಮರುಬಳಕೆ 
ತ್ಯಾಜ್ಯ ಸಂಸ್ಕರಣಾ ಘಟಿಕ(ಇಟಿಪಿ) 
ಸ್ಥಾಪನೆಗೆ ಸಹಾಯಧನ 


ಇಟಿಪಿಯ ವೆಚ್ಚದ ಶೇ.50 ರಷ್ಟು (ಗರಿಷ್ಟ ರೂ.50 ಲಕ್ಷ) | ಇಟಿಖಿಯ ವೆಟ್ಟಿದ ಶೇ.75 ರಷ್ಟು (ಗರಿಷ್ಟ ರೂ.60 ಲಕ್ಷ) 


